ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


1000 


ಡಾ 


ವೈ.ಎ ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 


12.03.2020 
ಮುಖ್ಯಮಂತ್ರಿಯವರು 


we 


್ರಶ್ನೆ 


ಉತರ 


pr) 


ಪ್ರಸಕ್ತ 2019-20ನೇ ಸಾಲಿನಲ್ಲಿ, ಜನವರಿ ಅಂತ್ಯದವರೆಗೆ 


ಅ | ರಾಜ್ಯದಲ್ಲಿ ಸೌರ ಶಕ್ತಿಯ ವಿದ್ಯುತ್‌ 
ಉತ್ಪಾದನೆಯ ಪ್ರಮಾಣ ಎಷ್ಟು? 6776.355 ದಶಲಕ್ಷ ಯೂನಿಟ್‌ ಗಳಷ್ಟು ವಿದ್ಯುತ್ತನ್ನು ಸೋಲಾರ್‌ 
ಮೂಲಕ ಪಡೆಯಲಾಗಿದೆ. 
ಆ |ಸೌರ ವಿದ್ಯತ್‌ ಉತ್ಪಾದಕರಿಗೆ | ಸೌರ ನೀತಿ 2014-21 ರನ್ವಯ ಪ್ರಕಾರ ಗ್ರಿಡ್‌ ಸಂಪರ್ಕಿತ ಹೆಚ್ಚಿನ 
ಸರ್ಕಾರ ನೀಡುತ್ತಿರುವ | (ಮೆ.ವ್ಯಾ) ಸಾಮರ್ಥ್ಯದ ಯೋಜನೆಗಳಿಗೆ ಲಭ್ಯವಿರುವ 
ಸವಲತ್ತುಗಳೇನು. ಪ್ರೋತ್ಸಾಹಕ ಕ್ರಮಗಳು ಈ ಕೆಳಕಂಡಂತಿವೆ: 


ಕರ್ನಾಟಕ ಕೈಗಾರಿಕಾ ನೀತಿಯಡಿಯಲ್ಲಿ ಸಿಗುವ 
ಎಲ್ಲಾ ವಿನಾಯಿತಿಗಳನ್ನು ಸೌರ ಯೋಜನೆ 
ಅಭಿವೃದ್ಧಿದಾರರು ಪಡೆಯಲು ಅವಕಾಶವಿದೆ. 

ಸೌರ ಯೋಜನೆಗಳಿಗೆ ಕರ್ನಾಟಕ ವಿದ್ಯುತ್‌ ಪ್ರಸರಣ 
ನಿಗಮ ನಿಯಮಿತ/ವಿದ್ಯುತ್‌ ಸರಬರಾಜು 
ಕಂಪನಿಗಳಿಗೆ ಪಾವತಿಸಬೇಕಾಗಿದ್ದ ಮೇಲ್ವಿಚಾರಣಾ 
ಶುಲ್ಕವನ್ನು 5% ಗೆ ಇಳಿಸಲಾಗಿದೆ. 

ಸೌರ ಯೋಜನೆಗಳನ್ನು ಅನುಷ್ಟಾನಗೊಳಿಸಲು ಭೂ 
ಸುಧಾರಣೆ ಕಾಯ್ದೆಯನ್ವಯ ಪರಿಭಾವಿತ ಭೂ 
ಪರಿವರ್ತನೆ ಸೌಲಭ್ಯವನ್ನು ಒದಗಿಸಲಾಗಿದ್ದು, 
ಜಮೀನಿನ ಭೂ ಪರಿವರ್ತನೆಗೆ ಸಂಬಂಧಪಟ್ಟ 
ಶುಲ್ಕಗಳನ್ನು ಪಾವತಿಸಿದಲ್ಲಿ ಯೋಜನಾ ಅನುಷ್ಟಾನ 


"ಕಾರ್ಯವನ್ನು ಕೈಗೆತ್ತಿಕೊಳ್ಳಲು ಅವಕಾಶ 


ಕಲ್ಪಿಸಲಾಗಿದೆ. 

ಸೌರ ಯೋಜನೆಗಳ ಅನುಷ್ಟಾನಕ್ಕೆ ಮಾಲಿನ್ಯ 
ನಿಯಂತ್ರಣ ಮಂಡಳಿಯಿಂದ ಅನುಮತಿ 
ಪಡೆಯುವುದರಿಂದ ವಿನಾಯಿತಿ ನೀಡಲಾಗಿದೆ. 


ಕೇಂದ್ರ ಸರ್ಕಾರದಿಂದ ಗ್ರಿಡ್‌ ಸಂಪರ್ಕಿತ ಸೌರ 


ಯೋಜನೆಗಳಿಗೆ ಟಂಂm ಸುಂಕ ವಿನಾಯಿತಿಯನ್ನು 

ನಿಯಮಗಳ ಪ್ರಕಾರ ಒದಗಿಸಲಾಗುವುದು. 

ಸೌರ ಮೇಲ್ಲಾವಣಿ: 

» ಸೌರ ಮೇಲ್ಲಾವಣಿ ಘಟಕ ಅಳವಡಿಸಿ ಸೋಲಾರ್‌ ವಿದ್ಯುತ್‌ 
ಉತ್ಪಾದನೆಯನ್ನು ಪ್ರೋತ್ಸಾಹಿಸಲು ವಿದ್ಯುತ್‌ ಸರಬರಾಜು 
ಕಂಪನಿಗಳು ಈ ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತವೆ. 
೦ ಸೌರ ಶಕ್ತಿ ಮೇಲ್ಲಾವಣಿ ಪಿವಿ ವ್ಯವಸ್ಥೆಗೆ ಸಂಬಂಧಿಸಿದ 

ಗ್ರಾಹಕರ/ಅಧಿಕಾರಿಗಳ ಕೈಪಿಡಿ, ಸರ್ಕಾರದ ಅಧಿಕೃತ 
ಜ್ಞಾಪನಾ ಪತ್ರಗಳು ಹಾಗೂ ಸುತ್ತೋಲೆಗಳನ್ನು 
ವಿ.ಸ.ಕಂ.ಗಳ ಅಂತರ್ಜಾಲದಲ್ಲಿ ಹಾಗೂ ಆನ್‌ ಲೈನ್‌ 
ಮೂಲಕವೇ ಅರ್ಜಿಗಳು ಹಾಗೂ ನೋಂದಣಿ ಶುಲ್ಕ 
ಪಾವತಿಸಲು ಸಾಫ್ಟ್‌ ವೇರ್‌ ಸಿದ್ಧಪಡಿಲಾಗಿರುತ್ತದೆ. 

೦ ವಾರ್ತಾ ಪತ್ರಿಕೆ, ನಿಯತ ಕಾಲಿಕೆಗಳು, ಸ್ಮರಣ ಸಂಚಿಕೆ 
ಇತ್ಯಾದಿಗಳಲ್ಲಿ ಜಾಹೀರಾತು ನೀಡುವುದು. 

೦ ಫಲಕಗಳು ಮತ್ತು ಬಸ್‌ ತಂಗುದಾಣಗಳ ಮೇಲೆ 
ಜಾಹೀರಾತನ್ನು ನೀಡುವುದರ ಮುಖಾಂತರ 
ದೂರದರ್ಶನ, ಆಕಾಶವಾಣಿ, ಬಿಗ್‌ ಎಫ್‌.ಎಂ.ಗಳಲ್ಲಿ 
ಆವರ್ತನಗಳು. 

೦ ಭಿತ್ತಿ ಪತ್ರಗಳು, ಕರಪತ್ರಗಳು, ಕೈಪಿಡಿಗಳ ಮೂಲಕ 
ಜಾಹೀರಾತನ್ನು ನೀಡುವುದರ ಮುಖಾಂತರ. 

» ಸೌರ ಶಕ್ತಿ ಘಟಕದ ಸಾಮರ್ಥ್ಯವನ್ನು ವಿದ್ಯುತ್‌ 
ಮಂಜೂರಾತಿ (Sanctioned Load) ಹೊರೆಯ 
ಸಾಮರ್ಥ್ಯದ ಮಿತಿ ಮೀರದೆ, ಗರಿಷ್ಟ 2 ಮೆ.ವ್ಯಾ. 
ಸಾಮರ್ಥ್ಯದವರೆಗೆ ಸೌರ ಮೇಲ್ಲಾವಣಿ ಘಟಕಗಳನ್ನು 
ಅನುಷ್ಟಾನಗೊಳಿಸಬಹುದಾಗಿದೆ. 

> ಗೃಹಬಳಕೆ, ಹಾಸ್ಸಿಟಲ್ಸ್‌ ಮತ್ತು ಶೈಕ್ಷಣಿಕ ಸಂಸ್ಥೆಗಳಿಗೆ 
Gross metering ©ಥಾ Net metering ಆಯ್ಕೆ 
ಮಾಡಿಕೊಳ್ಳುವ ಅವಕಾಶವಿದ್ದು, ಇತರೆ ಉಳಿದ 
ಸ್ಥಾವರಗಳಿಗೆ Net metering ಮಾತ್ರ ಅಳವಡಿಸಿಕೊಳ್ಳುವ 
ಅವಕಾಶವಿರುತ್ತದೆ. 

» ಕಟ್ಟಡದ ಮೇಲ್ಲಾವಣಿ ಮೇಲೆ ಸೌರಶಕ್ತಿ ಉತ್ಪಾದನಾ ಘಟಕ 
ಅಳವಡಿಸಲು ರಾಜ್ಯ ಸರ್ಕಾರದಿಂದ ಯಾವುದೇ 
ಸಹಾಯಧನ ಇರುವುದಿಲ್ಲ. ಆದರೆ ಕೇಂದ್ರ ಸರ್ಕಾರದಿಂದ 


ಆಯವ್ಯಯಕ್ಕಸುಸಾರವಾಗಿ ಸಹಾಯಧನವನ್ನು 
ನೀಡಲಾಗುತ್ತದೆ. ಇದಕ್ಕೆ ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತವು ಸೋಡಲ್‌ 
ಏಜೆನ್ಸಿಯಾಗಿರುತ್ತದೆ. 4 
ಸೌರ ಘಟಕಗಳಿಂದ ಉತ್ಪಾದನೆಯಾದ ವಿದ್ಯುತ್‌ ನ್ನು 
ಕೆ.ಇ.ಆರ್‌.ಸಿ ರವರ ಮಾನದಂಡಗಳು, ನಿಯಮಾವಳಿಗಳು 
ಹಾಗೂ ನಿಗಧಿಪಡಿಸಿರುವ ದರದಂತೆ ವಿದ್ಯುತ್‌ ವಿತರಣಾ 
ಕಂಪನಿಗಳಿಂದ ಖರೀದಿಸಲಾಗುತ್ತಿದೆ. 


ಮೇಲ್ಕಂಡ ಉತ್ಪಾದಕರು 
ಸಂಕಷ್ಠದಲ್ಲಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಬಂದಿದ್ದಲ್ಲಿ, ಸರ್ಕಾರ ಅವರ ನೆರವಿಗೆ 
ಕೈಗೊಂಡಿರುವ ಕ್ರಮಗಳೇನು? 


ಸಂಖ್ಯೆ; ಎನರ್ಜಿ 46 ಇಬಿಎಸ್‌ 2020 


ಬನ್‌. ಅರಿಕೆ 
(ಬಿ.ಎಸ್‌. ಯಡಿಯೂರಪ್ಪ)-- 


2” 


ಮುಖ್ಯಮಂತ್ರಿಗಳು 


Wy 


